ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು k 
ಉತ್ತರಿಸು ವ ಸಚಿವರು 
ಉತ್ತರಿಸುವ ದಿನಾಂಕ § 


": ಶ್ರೀ ಆರ್‌. 


; 756 

ಪ್ರಸನ್ನ ಕುಮಾರ್‌ 

: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 25-09-2020 


ಕ್ರ 
ಸಂ ಪಶ್ನೆ ಉತ್ತರ 
ಅ. ರಾಜ್ಯದಲ್ಲಿ ವಾಯು ಮಾಲಿನ್ಯ ತಡೆಗಟ್ಟುವ ವಾಯು ಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಜಿ.ಸಿ.ಸಿ. ಆಧಾರದ 
Kk ಈ: ಹಿಂದೆ ಎಲೆಕಿಕ್‌ ಮೇಲೆ ಕೇಂದ್ರ ಸರ್ಕಾರದ ಭಾರೀ ಕೈಗಾರಿಕಾ. ಮಂತ್ರಾಲಯದಿಂದ 
ಸ್‌ಗಳನ್ನು ಕೆ.ಎಸ್‌ .ಆರ್‌.ಟಿ.ಸಿ/ಬಿ.ಎಂ.ಟಿಸಗೆ ಫೇಮ್‌-2 ಯೋಜನೆಯಡಿಯಲ್ಲಿ ಕ.ರಾ.ರ.ಸಾ.ನಿಗಮಕ್ಕೆ 50 ಸಂಖ್ಯೆ 
i owe ಮೇಲೆ ಅಥವಾ ಖರೀದಿಗೆ | ॥2 ಮೀ. ಹವಾನಿಯಂತ್ರಿತ ಎಲೆಕ್ಸಿಕ್‌ ಬಸ್ಸುಗಳು. 
ತೆಗೆದುಕೊಳ್ಳಲು " ಸರ್ಕಾರ . ತೀರ್ಮಾನ ವಾ.ಕ.ರ.ಸಾ.ಸಂಸ್ಥೆಗೆ 50 ' ಎಲೆಕ್ಟಕ್‌ ವಾಣೆನಗಳನ್ನು ಹಾಗೂ 
ಕೈಗೊಂಡಿದೆಯೇ; ಬೆಂ.ಮ.ಸಾ.ಸಂಸ್ಥೆ ಗೆ 300 ಎಲೆಕ್ಟಕ್‌ ಬಸ್ಸುಗಳನ್ನು ಕಾರ್ಕಾಚರಣೆ 
'ಮಾಡಲು, ಮಂಜೂರಾತಿ ದೊರೆತಿದ್ದು, ಅದರಂತೆ ಟೆಂಡರ್‌ 
ಅಹ್ಹಾನಿಸಲಾಗಿದೆ. : § 
ಬೆಂ.ಮ.ಸಾ.ಸಂಸ್ಥೆಗೆ ಬೆಂಗಳೂರು ಸ್ಮಾರ್ಟ್‌ ಸಿಟಿ ಲಿ. 
ಯೋಜನೆಯಡಿಯಲ್ಲಿ 90 ಎಲೆಕ್ಟಿಕ್‌ ಬಸ್ಸುಗಳನ್ನು ಆಚರಣೆ ಮಾಡಲು 
ಕಮ ಕೈಗೊಳ್ಳುತ್ತಿರುತ್ತದೆ. 
ಆ. | ಹಾಗಿದ್ದಲ್ಲಿ, ಈ ಪ್ರಸ್ತಾವನೆ - ಯಾವ k ಕ.ರಾರಸಾನಿಗಮ ಮತ್ತು _ಮಾಕರೆ.ಸಾ.ಸಂಸ್ಥೆ: ಕೆ:ಟ.ಪಿ.ಪಿ 
ಹಂತದಲ್ಲಿದೆ; ವಿಳಂಬವಾಗಲು ಕಾರಣಗಳೇನು; ನಿಯಮಾನುಸಾರ. ಟೆಂಡರ್‌ನ್ನು ಆಹ್ವಾನಿಸಲಾಗಿತ್ತು. ಸದರಿ ಟೆಂಡರ್‌ನಲ್ಲಿ 


ಮೆ: ಇವಿ ಟ್ರಾನ್ಸ್‌ ಪ್ರೆ ಸಲ್ಲಿ ಹೈದರಾಬಾದ್‌ ಇವರು ಮಾತ್ರ ಟೆಂಡರ್‌ನ 
ಪೂರ್ವಾರ್ಹತೆ ನಿಯಮದಂತೆ" ಅರ್ಹಗೊರಡಿದ್ದು. ಸದರಿ ಕಂಪನಿಯ 
ಟೆಂಡರ್‌ನಲ್ಲಿ ನಮೂದಿಸಿದ ಒಟ್ಟು ವೆಚ್ಚ ಒಪ್ಪಂದದ . (ಜಿ.ಸಿ.ಪಿ) ದರವು 
ಹೆಚ್ಚಾಗಿದ್ದ ಕಾರಣ, ಹೆಚ್ಚಿನ ಕಂಪನಿಗಳು." ಭಾಗವಹಿಸುವ ಸಾಧ್ಯತೆಗಳಿರುವ 
ಕಾರಣ "'ಸದರಿ ಟಿಂಡರ್‌ನ್ನು ರದ್ದುಪಡಿಸಿ, ಹೊಸದಾಗಿ 'ಟಿಂಡರ್‌ 


ಕರೆಯಲು" ನಿರ್ಣಯುಸಿರುತ್ತದೆ. ಕೇಂದ್ರ ಸರ್ಕಾರದ ಭಾರಿ ಕೈಗಾರಿಕಾ 


ಸಚಿವಾಲಯವು 
31.12. 2020ರೊಳೆಗಾಗಿ 
ಆದೇಶಿಸಿರುತ್ತದೆ. 


ಆದ್ದರಿಂದ, - ಟಿಂಡರ್‌ನಲ್ಲಿ ಹೆಚ್ಚಿನ" ಕಂಪನಿಗಳು 
ಭಾಗವಹಿಸುವ೦ಿತ ಪೂರ್ವಾರ್ಹತೆ ನಿಯಮವನ್ನು ಸಡಿಲಿಸಿ 50 
ಎಲೆಕ್ಟಿಕ್‌ ಬಸ್ಸುಗಳಿಗೆ ಅಲ್ಲಾವಧಿ ಟೆಂಡರ್‌ ಸಂಖ್ಯೆ; pe 123 ದಿನಾಂಕ; 


ಅರ್ಹ ಟೆಂಡರ್‌ ದಾರರಿಗೆ 
ಸರಬರಾಜು" ಆದೇಶವನ್ನು "' 


"ದಿನಾಂಕ: 
ನೀಡಲು 


12.03.2020 ಮತ್ತು ಸಂಖ್ಯೆ, ಟಿ- "124, 'ದಿನಾಂಕ 
16-03-2020ನ್ನು ಕೆ.ಟಿ.ಪಿ.ಪಿ ನಿಯಮದಂತೆ ಆಹ್ಞಾನಿಸಿದ್ದು. 
ಟೆಂಡರ್‌ನ ಫೂರ್ವಾರ್ಹತೆ ಬಿಡ್ಗನ್ನು ತೆರೆಯಲಾಗಿದ್ದು "ಮೆ: ಇ.ವಿ.ಟ್ರಾನ್ಸ್‌ 

ಪ್ರೈ.ಲಿ ಹೈದರಾಬಾದ್‌ ಇವರು ಬಿ ಬಿಡ್ಡನ್ನು ಸಲ್ಲಿಸಿರುತ್ತಾರೆ. 
ಈ ಮಧ್ಯೆ ಭಾರತ . ಸರ್ಕಾರದ . ಹಣಕಾಸು. 


ಮಂತ್ರಾಲಯದಿಂದ ದಿಖಂಕ, 23.07.2020 ರಂದು" ಹೊರಡಿಸಿದ್ದು, 
ಸದರಿ ಆದೇಶವನ್ನು ಉಲ್ಲೇಖಿಸಿ ಆರ್ಥಿಕ ಇಲಾಖೆಯಿಂದ ದನಾಂಕ: 
25.08. 2020ರಂದು" ಹೊರಡಿಸಿರುವ ಆದೇಶಗಳಲ್ಲಿ ಪ್ರಮುಖವಾಗಿ ಈ 
ಕೆಳಗಿನಂತೆ ನಿರ್ದೇಶನಗಳನ್ನು ನೀಡಲಾಗಿದೆ: 


1. ರಾಷ್ಟ್ರಿಯ ಸುರಕ್ಷತೆಯೂ ಸೇರಿದಂತೆ ಭಾರತ ' ರಕ್ಷಣೆಗೆ 


' ಸಂಬಂಧಿಸಿದಂತೆ ನಿರ್ಧಿಷ್ಟ. ವರ್ಗದ ದೇಶಗಳ ಬಿಡ್ಡುದಾರರನ್ನು 


ಖರೀದಿಯಲ್ಲಿ ನಿಯಂತ್ರಿಸುವ ` ಸಲುವಾಗಿ ' ಭಾರತದ 
ನಿಯಮಾವಳಿ-2017 ಕ್ಕೆ ತಿದ್ದುಪಡಿ ಮಾಡಲಾಗಿದೆ.” 


ಆರ್ಥಿಕ 


2. ಭಾರತದೊಂದಿಗೆ ಭೂ ಗಡಿಯನ್ನು ಹಂಚಿಕೊಳ್ಳುವ 
ದೇಶಗಳಿಂದ ಯಾವುದೇ ಬಿಡ್ಡುರುಗಳು ಸಾಮಗ್ರಿ ಸೇವೆ. 
ಸಮಾಲೋಚನಾ ಸೇವೆ, ಟರ್ನ್‌ಕ ಹಾಗೂ ಪಿ.ಪಿ.ಪಿ. ಯೋಜನೆಗಳು 
ಸೇರಿದಂತಹ ಟೆಂಡರುಗಳಲ್ಲಿ ಭಾಗವಹಿಸಲು ಸೂಕ್ತ ಪ್ರಾಧಿಕಾರದಿಂದ 
ನೋಂದಣಿ ಪತ್ರ ಪಡೆದಿದ್ದಲ್ಲಿ. ಮಾತ್ರ ಅರ್ಹತೆಯನ್ನು ಹೊಂದಿರುತ್ತಾರೆ. 


3 ಸದರಿ ಆದೇಶದ ಅನುಸಾರ ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿ 
ಕೆ.ಟಿ.ಪಿ.ಪಿ." ಅಡಿಯಲ್ಲಿ ಆಹ್ವಾನಿಸಲಾಗುವ ಟಿಂಡರುಗಳಿಗೆ" ಸದರಿ 
ದೇಶಗಳಿಂದ ' ಭಾಗವಹಿಸಲು ಇಚ್ಛಿಸುವ ಬಿಡ್ಗರುಗಳು ಪ್ರಧಾನ 
ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು “ಕೃಗಾರಿಕೆ ರವರ ಅಧ್ಯಕ್ಷತೆಯಲ್ಲಿ 
ರಚಿತವಾಗಿರುವ ನೋಂದಣಿ ಪ್ರಾಧಿಕಾರದಿಂದ ಅರ್ಹತಾ ಪತ್ರ ಪಡೆದು 
ಭಾಗವಹಿಸತಕ್ಕದೆಂದು ನಿರ್ದೇಶನ ನೀಡಲಾಗಿದೆ: 


ಸದರಿ ಟೆಂಡರ್‌ನಲ್ಲಿ ಭಾಗವಹಿಸಿರುವ  ಚಿಡ್ಡುದಾರರು 
ಮೇಲ್ಕಾಣಿಸಿದ ಸರ್ಕಾರಿ ನಿರ್ದೇಶನಗಳನ್ನಯ ನೋಂದಣಿ ಪತ್ರ ಎಲ್ಲಾ 
ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ನೊಂದಣಿ ಪತ್ರ ಹಾಗೂ ನಿಗಧಿತ 
ನಮೂನೆಯಲ್ಲಿ ಘೋಷಣಾ ಪತ್ರಗಳನ್ನು ಸಲ್ಲಿಸುವಂತೆ ಪತ್ರ 
ಬರೆಯಲಾಗಿದ್ದು, ಅವರು, ತಾವುಗಳು ಭಾರತದಲ್ಲಿ ' ಸ್ಥಾಪಿತವಾಗಿ 
ನೋಂದಾಯಿಸಿಕೊಂಡಿರುವ  ಕಂಪನಿಗಳೆಂದು ಹಾಗೂ ಭುರತ 
ಸರ್ಕಾರದ ದಿನಾಂಕ:23/7/2020. ರ ಹಣಕಾಸು ಇಲಾಖೆಯ 
ಆದೇಶಗಳ ಅನುಸಾರ ನೀಡಿರುವ ವರ್ಗ ವ್ಯಾಪ್ತಿಯಲ್ಲಿ 
| ಒಳಪಡುವುದಿಲ್ಲವೆಂದು, ಆದ್ದರಿಂದ ನೋಂದಣಿ ಪತ್ರದ 
ಅಗತ್ಯವಿಲ್ಲವೆಂದು ತಿಳಿಸುತ್ತಾ ಹಾಗೂ ನಿಗಧಿತ ನಮೂನೆಯಲ್ಲಿ 
ಪ್ರಮಾಣೀಕರಿಸುತ್ತಾ ಮೇಲ್ಕಂಡ : ಟಿಂಡರ್‌ಗೆ ತಮ್ಮ ಅರ್ಹತೆಯನ್ನು 
ಪರಿಗಣಿಸಬೇಕೆಂದು ಕೋರಿರುತ್ತಾರೆ. 


ಈ' ಬಗ್ಗೆ ನಿಯಮಾನುಸಾರ ಪರಿಶೀಲಿಸಿ ಟೆಂಡರ್‌ನ್ನು 
ಅಂತಿಮಗೊಳಿಸಲಾಗುವುದು. ¢ 


ಜೆಂ.ಮ.ಸಾ.ಸಂಸೆಯು ಫೇಮ್‌-2 ಯೋಜನೆ ಅಡಿಯಲ್ಲಿ 
ಜಿಸಿಸಿ ಆಧಾರದ ಮೇಲೆ 300 ಎಲೆಕ್ಟಿಕ್‌: ಬಸ್ಸುಗಳನ್ನು ಆಚರಣೆ 
ಮಾಡಲು ಎರಡು ಬಾರಿ ಟೆಂಡರ್‌ ಅನ್ನು 'ಔಹ್ಠಾನಿಸಿದ್ದು, ಏಪೆರಗಳು ಈ 
ಕೆಳಕಂಡಂತೆ ಇರುತ್ತದೆ: 


ಅ)  ಕೆಟಿಪಿಪಿ ಕಾಯ್ದೆ ಅನ್ನ್ವಯ ಟೆಂಡರ್‌ ಸೆಂಖ್ಯೆಟಿ-॥18 
ದಿನಾಂಕ.18.09.2019 ಅನ್ನು ಆಹ್ವಾನಿಸಿದ್ದು, ಸದೆರಿ ಟೆಂಚರ್‌ನಲ್ಲಿ 
ಬಿಡ್ಡುದಾರರು ರೂ.69.93 ಅಂತಿಮ ದರ ನೀಡಿರುತ್ತಾರೆ. ಪ್ರತಿ ಕಿ.ಮೀನ 
ಗಳಿಕೆಗಿಂತ ಪ್ರತಿ ಕಿ.ಮೀ.ನ ವೆಚ್ಚವು ಅಧಿಕವಾಗಿರುವುದರಿರದ ಟಿಂಡರ್‌ 
ಅನ್ನು ರದ್ದುಗೊಳಿ ಸಲಾಗಿರುತ್ತದೆ. 


ಆ) ಕೆಟಿಪಿಪಿ ಕಾಯ್ದೆ ಅನ್ನಯ ಟಿರಡರ್‌ ಸಂಖ್ಯೆ ಟಿ-121 
ದಿ:23.01.2020 ಅನ್ನು ಆಹ್ಮಾಣಿಸಿದ್ದು, ಸದರಿ ಟೆಂಡರ್‌ನಲ್ಲಿ ಓರ್ವ 
ಬಿಡ್ಡುದಾರರು ಮಾ: ತ್ರ ಭಾಗವಹಿಸಿದ್ದರಿಂದ . ಟೆಂಡರ್‌ ಅನ್ನು 
ರದ್ದುಗೊಳಿಸಲಾಗಿರುತ್ತದೆ. ಮುಂದುವರೆದು, 'ಬಾರಿ ಕೈಗಾರಿಕಾ 
ಇಲಾಖೆಯು ಫೇಮ್‌-2 ಯೋಜನೆ ಅಡಿಯಲ್ಲಿ ಪ್ರತಿ ಬಸ್ಸಿಗೆ ನೀಡುವ 
ಪ್ರೋತ್ಸಾಹ ಧನವನ್ನು ಜಿಸಿಸಿ ಆಧಾರದ ಮೇಲೆ 300 ಹವಾನಿಯಂತ್ರಣ 
ರಹಿತ ಎಲೆಕ್ಟಿಕ್‌ ಬಸ್ಸುಗಳನ್ನು ಫೇಮ್‌-2 ಯೋಜನೆ ಅಡಿಯಲ್ಲಿ 
| ಆಚರಣೆ ಮಾಡಲು ಹೊಸ ಟೆಂಡರ್‌ ಅನ್ನು ಆಹ್ವಾನಿಸಲು 

ಪರಿಶೀಲಿಸಲಾಗುತ್ತಿದೆ. 


2. ಜೆಂಗಳೂರು ಸ್ಮಾರ್ಟ್‌ ಸಿಟಿ ಲ್ಲಿ ಯೋಜನೆಯಡಿಯಲ್ಲಿ 90 
ಎಲೆಕ್ಸಿಕ್‌ ಬಸ್ಸುಗಳನ್ನು ಅಚರಣೆ ಮಾಡಲು ಈಗಾಗಲೆ ಟೆಂಡರ್‌ ಅನ್ನು 
ಅಷ್ಟು ಟೆಂಡರ್‌ ಪ್ರಕ್ರಿಯ ಜಾರಿಯಲ್ಲಿರುತ್ತದೆ. 


3 | 
ಎಲೆಕ್ಟಿಕ ಬಸ್‌ಗಳಿಗೆ ಕೇಂದ್ರ. ಸರ್ಕಾರ ಕೇಂದ್ರ ಸರ್ಕಾರದಿಂದ 'ಇದುವರನಿಗೂ ಫೇಮ್‌ 
ಸಹಾಯಧನ . ನೀಡಿದ್ದರೂ ' ಸಹ ಈ ಯೋಜನೆ. ಅಡಿಯಲ್ಲಿ. ಕ್ಷರಾರಸಾನಿಗಮು  ಮತ್ತು/ 
ಯೋಜನೆಯನ್ನು ಬಳಸಿಕೊಳ್ಳದೆ ವಿಳಂಬ ವಾಸಿಸು ಸಂಸ್ಥೆ ಯಾವುದೇ ಸಹಾಯಧನ 
ಧೋರಣೆಯಿಂದ" ಕೇಂದ್ರ” ಸರ್ಕಾರದ ಮಂಜೂರಾಗಿರುವುದಿಲ್ಲ. 
ಸಹಾಯಧನ ನಿಂತುಹೋಗಿರುವುದು ) ಬೆಂ.ಮ.ಸಾ ಸಾ.ಸಂಸ್ಥೆಗೆ ಫೇಮ್‌-2 ಯೋಜನೆಯಡಿಯಲ್ಲಿ 
300 ಹವಾನಿಯಂತ್ರಿತ ಬಸ್ಸುಗಳನ್ನು ಆಚರಣೆ ಮಾಡಲು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಆಹ್ವಾನಿಸಿದ್ದ ಟೆಂಡರ್‌ನಲ್ಲಿ ಓರ್ವ ಬಿಡ್ಡುದಾರರು ಮಾತ್ರ ಬಿಡ್‌ 
ಸಲ್ಲಿಸಿದ್ದರಿಂದ ಹಾಗೂ ಕೋವಿಡ್‌-19 ಸಾಂಕಾಮಿಕ ರೋಗವನ್ನು 
ಹರಡುವಿಕೆಯಿಂದ ಹವಾನಿಯಂತ್ರಿತ ಬಸ್ಸುಗಳ ಅಚರಣೆಗೆ 
ಆಹ್ಪಾನಿಸಲಾಗಿದ್ದ ಟೆಂಡರ್‌ ಅನ್ನು ರದ್ದುಗೊಳಿಸಲಾಗಿರುತ್ತದೆ. 


ಈ ಹಿನ್ನೆಲೆಯಲ್ಲಿ ' ಎಲೆಕ್ಟಿಕ್‌ ಬಸ್ಸುಗಳನ್ನು ಆಚರಣೆ 
ಮಾಡಲು ಆಗಿರುವ" ತೊಂದರೆಗಳನ್ನು ವಿವರಿಸುತ್ತಾ ಫೇಮ್‌-2 
ಯೋಜನೆಯಡಿಯಲ್ಲಿನ ಸಹಾಯಧನವನ್ನು 
ಉಪಯೋಗಿಸಿಕೊಳ್ಳಲ್ಲು ಸಂಸ್ಥೆಯು ದಿನಾಂಕ: 11.05.2020ರಂದು 
ಭಾಧಿ ಕೈಗಾರಿಕಾ ಇಲಾಖೆಗೆ ಬಿಡ್ಡುದಾರರಿಗೆ ಸರಬರಾಜು 
ಆದೇಶವನ್ನು ನೀಡುವ ದಿನಾಂಕವನ್ನು ವಿಸ್ತರಿಸಲು ಕೋರಿದ್ದು, 
ಅದರಂತೆ, ಭಾರಿ ಕೈಗಾರಿಕಾ 'ಫಲಾಖೆಯು ದಿನಾಂಕ: 
31.12.2020ರವರೆಗೆ ಏಸ್ಸರಿಸಿರುತ್ತಾರೆ. 


ಫೇಮ್‌-2 ಯೋಜಸೆ ಅಡಿಯಲ್ಲಿ ಮಂಜೂರಾದ 300 
ಎಲೆಕ್ಟಿಕ್‌ ಬಸ್ಸುಗಳ, ಸಂಖ್ಯೆಯನ್ನು ಕಡಿಮೆಗೊಳಿಸಿ ಪ್ರತಿ ಬಸ್ಸಿಗೆ 
ನೀಡುವ ಪ್ರೋತ್ಸಾಹಧನ "ಡಂ55.00 ಲಕ್ಷವನ್ನು ಹೆಚ್ಚಿಸುವಂತೆ 
ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ. 


ಈ ಹಿನ್ನೆಲೆಯಲ್ಲಿ, ಕೇಂದ್ರ ಸರ್ಕಾರದ 
ಬಳಸಿಕೊಳ್ಳುವುದರಲ್ಲಿ ವಿಳ೦ಬವಾಗಿರುವುದಿಲ್ಲ. 


ಸಹಾಯಧನ 


ಈ ವಿಳಂಬ ಢೋರಣೆಗೆ' ಕಾರಣರಾದ 
ಅಧಿಕಾರಿಗಳು ಯಾರು; ಆ ಅಧಿಕಾರಿಗಳ 


. ಮೇಲೆ ಸರ್ಕಾರ ಕೈಗೊಂಡ ಕ್ರಮಗಳೇನು? 


ಉಪ ಪ್ರಶ್ನೆ-ಇ ರಲ್ಲಿ ವಿವರಿಸಿರುವಂತೆ ವಿಳಂಬವಾಗಿರುವುದಿಲ್ಲ. 


ಸಂಖ್ಯೆ ಚಿಡಿ 170 ಟಿಸಿಕ್ಕ್ಯೂ 2020 


ಹ್‌ 
(ಲಕ್ಷ್ಮಣೆ' ಸಂಗಪ್ಪ ಸವದಿ) 
ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


